ಕರ್ನಾಟಿಕ ವಿಧಾನ ಪರಿಷತ್ತು 


: 1050 - 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು : ಶ್ರೀ ಕೆ.ಸಿ ಕೊಂಡಯ್ಯ (ಸ್ಥಳೀಯ ಸಂಸ್ಥೆಗಳು) ' 
ಉತ್ತರಿಸುವ ದಿನಾಂಕ : 21/09/2021 


ಉತ್ತರಿಸುವ ಸಚಿವರು 


: ಮಾನ್ಯ ಗೃಹ ಸಚಿವರು 


y 


po) 


ಪ್ರಶ್ನೆ 


ಉತ್ತರ 


ಅ) 


ಫ್‌ಂದ್ರದ ಮಹಿಳಾ ಮತ್ತು ಮಕ್ಕಳ | 


ಅಭಿವೃದ್ದಿ ಸಚಿವಾಲಯವು 
“ಜೈಲಿನಲ್ಲಿರುವ - ಮಹಿಳೆಯರು” 
ಎಂಬ ಶೀರ್ಷಿಕೆಯಡಿ ಸಲ್ಲಿಸಿರುವ 
ವರದಿಯ ಶೀಫಾರಸ್ಸ್ಬುಗಳನ್ನು 
ಜಾರಿಗೊಳಿಸಲು ರಾಜ್ಯ 
ಸರ್ಕಾರಕ್ಕೆ ಪ್ರಸ್ತಾವನೆ 
ಬಂದಿದೆಯೇ: 


ಹೌದು 


ಆ) 


ವರದಿಯ 
ಮತ್ತು ಈ 
ಕೈಗೊಂಡಿರುವ 


ಬಂದಿದ್ದಲ್ಲಿ 
ಸಾರಾಂಶಗಳೇಮು:; 
ಸಂಬಂಧ 
ಶ್ರಮಗಳೇನು? 


`ದಿನಾ೦ಕ:10.08.2021 


ಕೇಂದ್ರದ ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಸಚಿವಾಲಯವು 
“ಜಿಲಿನಲಿರುವ ಮಹಿಳೆಯರು” ಎಂಬ 
ಶೀರ್ಷಿಕೆಯಡಿ ಸಲ್ಲಿಸಿರುವ ವರದಿಯ 
ಶಿಫಾರಸ್ಲುಗಳನ್ನಯ ಸರ್ಕಾರವು 
ಕೈಗೊಂಡಿರುವ ಕ್ರಮಗಳ ವರದಿಯನ್ನು 
ರಂದು ಕೇಂದ್ರ 
ಸರ್ಕಾರಕ್ಕೆ ಕಳುಹಿಸಲಾಗಿದೆ. (ವರದಿಯ 
ಸಾರಾಂಶಗಳು ಹಾಗೂ ಕೈಗೊಂಡ 
ಕ್ರಮಗಳನ್ನು "ಅನುಬಂಧದಲ್ಲಿ 


ಸಂಖ್ಯೆ: ಹೆಚ್‌ ಡಿ 132 ಪಿಆರ್‌ಎ 2021 


(MG) ” 
(ಆರಗ ಜ್ಥಾನೇಂದು) 
ಗೃಹ ಸಚಿವರು 


ಅನುಬಂರ 


ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು "ಜೈಲಿನಲ್ಲರುವ 


ಮಹಿಳೆಯರು" ಕುರಿತ ವರದಿಯ ಶಿಫಾರಸ್ಸುಗಳನ್ನು ಜಾರಿಗೊಳಿಸಲು ಕೈಗೊಂಡ 


ಅನ್ನು ರಾಜ್ಯ ಸರ್ಕಾರಗಳು ಮತ್ತು 


ಕೇಂದ್ರಾಡಳಿತ ಪ್ರದೇಶಗಳು 
ಅಳವಡಿಸಿ ಅನುಷ್ಠಾನಗೊಳಿಸುವ 


ಕ್ರಮಗಳು. 
3 ಶಿಫಾರಸ್ತು ತೆಗೆದುಕೊಂಡ ಕ್ರಮಗಳು 
NU, 
1 ಮಾದರಿ ಕಾರಾಗೃಹ ಕೈತ 0 ಕಂದ ಗೃಹ ಮಂತ್ರಾ ಧಾರ್‌ ಸರಾಕದ 


ನಿರ್ದೇಶನದ ಅನುಸಾರ ಮಾದರಿ ಕಾರಾಗೃಹ ಕೈಖಡಿ — 
2016 ರನ್ನಯ, ಕರ್ನಾಟಕ ಕಾರಾಗೃಹ ಮತ್ತು. ಸುಧಾರಣೆ 
ಸೇವೆ ಕೈಖಡಿ - 2021 ರ ಕರಡು ಪ್ರತಿಯನ್ನು 
ತಯಾರಿಸಿದ್ದು, ರಾಜ್ಯ ಸರ್ಕಾರದ ಪರಿಶೀಲನೆಯಲ್ಲಿದೆ. 


ಕಾರಾಗೃಹಗಳ ನಹವ ಪಪ 


ಸ್ಪತಂತ್ರ ಪರಿಶೀಲನೆ 


2. ಕರ್ನಾಟಕ ಕಾರಾಗೃಹಗಳ ನಿಯಮಗಳು 1974 ರನ್ವಯ 


ಅಧಿಕಾರೇತರ ಸದಸ್ಯರುಗಳು ಕಾರಾಗೃಹಗಳಲ್ಲಿ 
ಪರಿಶೀಲನೆ ನಡೆಸುತ್ತಿರುತ್ತಾರೆ. 
| 3. ರಾಷ್ಟ್ರೀಯ ಮತ್ತು ' ರಾಜ್ಯ ಮಾನವ ಹಕ್ಕುಗಳ 


ಕಾರಾಗೃಹಗಳಲ್ಲಿ ಈ ಕೆಳಗಿನಂತೆ ಸ್ವತಂತ್ರ ಪರಿಶೀಲನೆ 
ಕೈಗೊಳ್ಳಲಾಗುತ್ತಿರುತ್ತದೆ: 

1. ಸ್ಥಳೀಯ ನ್ಯಾಯಾಧೀಶರುಗಳು ಮತ್ತು ಜಿಲ್ಲಾ ಕಾನೂನು 
ಸೇವೆಗಳ ಪ್ರಾಧಿಕಾರದ ಸದಸ್ಯರುಗಳು ಆಗಿಂದಾಗ್ಗೆ 


ಕಾರಾಗೃಹಗಳಿಗೆ ಭೇಟ ನೀಡಿ ಕಾರಾಗೃಹಗಳಲ್ಲಿ 
ನೀಡಲಾಗುವ ಸೌಲಭ್ಯಗಳ ಕುರಿತು ಪರಿಶೀಲನೆ 
ಕೈಗೊಳ್ಳುತ್ತಿರುತ್ತಾರೆ. 


ಸಂದರ್ಶಕರ ಮಂಡಳಿಗಳು ಅಸ್ತಿತ್ವದಲ್ಲಿದ್ದು, ಸದರಿ 
ಸಂದರ್ಶಕರ ಮಂಡಳಿಗಳಲ್ಲಿ ಅಧಿಕಾರಿ ಸದಸ್ಯರುಗಳಾದ 
ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮತ್ತು ಸತ್ತ 
ನ್ಯಾಯಾಧೀಶರು, ಪೊಲೀಸ್‌ ಆಯುಕ್ತರು ' /. ಜಿಲ್ಲಾ 
ಪೊಲೀಸ್‌ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಶಸ್ತ್ರಚಿಕಿತ್ಸಕರು, 
ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ 
ಇಲಾಖೆ ಹಾಗೂ ಸ್ಥಳೀಯ ಶಾಸಕರನ್ನೊಳಗೊಂಡಂತೆ 


ಆಯೋಗದ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು 
ಕಾರಾಗೃಹಗಳಿಗೆ ಭೇಟಿ ನೀಡಿ: ಪರಿಶೀಲಿಸುತ್ತಿರುತ್ತಾರೆ. 

4. ರಾಷ್ಟ್ರೀಯ ಮತ್ತು ರಾಜ್ಯ ಮಹಿಳಾ ಆಯೋಗದ 
ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ಕಾರಾಗೃಹಗಳಿಗೆ 


1 ಭ್ರ 


. ಕಾರಾಗೃಹ ಕೈಪಿಡಿಯನುಸಾರ ಹಾಗೂ ಸರ್ಕಾರದ 


. ಕಾರಾಗೃಹಗಳ ಮುಖ್ಯ ಅಧೀಕ್ಷಕರು / ಅಧೀಕ್ಷಕರು 


. ಹಿರಿಯ ಅಧಿಕಾರಿಗಳು ಆಗಿಂದಾಗ್ಗೆ ಕಾರಾಗೃಹಗಳಿಗೆ 


ಬೇಟಿ ನೀಡಿ ಪರಿಶೀಲಿಸುತ್ತಿರುತ್ತಾರೆ. 


ಕಾರಾಗೃಹಗಳಲ್ಲಿ ಈ ಕೆಳಗಿನಂತೆ ನಿಯಮಿತ ಪರಿಶೀಲನೆ 
ಕೈಗೊಳ್ಳಲಾಗುತ್ತಿರುತ್ತದೆ: 


ಆದೇಶಾನುಸಾರ. ಸಂಬಂಧಪಟ್ಟ ವ್ಯಾಪ್ತಿಯ 
ಕಾರಾಗೃಹಗಳ ಉಪಮಹಾನಿರೀಕ್ಷಕರು ನಿಯಮಿತವಾಗಿ 
ಕಾರಾಗೃಹಗಳ ಪರಿಶೀಲನೆ ಕೈಗೊಳ್ಳುತ್ತಿರುತ್ತಾರೆ. 


ನಿಯಮಿತವಾಗಿ ಕಾರಾಗೃಹಗಳ ಪರಿಶೀಲನೆ 


ಕೆ ೈಗೊಳ್ಳುತ್ತಿರುತ್ತಾರೆ. 


ಭೇಟಿ ನೀಡಿ ನಿಯಮಿತವಾಗಿ ಪರಿಶೀಲನೆ 
ಕೈಗೊಳ್ಳುತ್ತಿರುತ್ತಾರೆ. 


ಕುಂದುಕೊರತೆ 'ನವಾರಣಾ 


. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ರವರ 


. ಸದರಿ ದೂರು ಪೆಟ್ಟಿಗೆಗಳನ್ನು ಸ್ಥ ಛೀಯ 


. ಸಂದರ್ಶಕರ ಮಂಡಳಿಗಳ ಅಧಿಕಾರಿ ಹಾಗೂ 


. ರಾಷ್ಟ್ರೀಯ ಮತ್ತು : ರಾಜ್ಯ ಮಾನವ ಹಕ್ಕುಗಳ 


ಕರ್ನಾಟಕ ಕಾರಾಗೃಹ ಮತ್ತು ಸುಧಾರಣಾ ಸೇವಾ; 

ಇಲಾಖೆಯಲ್ಲಿ ಸ್ವತಂತ್ರವಾಗಿ ಈ ಕೆಳಗಿನಂತೆ 

ಕುಂದುಕೊರತೆಗಳ ನಿವಾರಣಾ ವ್ಯವಸ್ಥೆ ಜಾರಿಯಲ್ಲಿರುತ್ತದೆ. 
Fp) 

ಸಹಯೋಗದಲ್ಲಿ ಎಲ್ಲಾ ಕಾರಾಗೃಹಗಳಲ್ಲಿ ಬಂದಿಗಳು 

ಕುಂದುಕೊರತೆಗಳನ್ನು ಸಲ್ಲಿಸಲು ದೂರು ಪೆಟ್ಟಿಗೆಗಳನ್ನು 

ಅಳವಡಿಸಲಾಗಿರುತ್ತದೆ. 


ನ್ಯಾಯಾಧೀಶರುಗಳು ಕಾರಾಗೃಹಗಳಿಗೆ ಭೇಟಿ ನೀಡಿದಾಗ 
ದೂರುಗಳ ಕುರಿತು ಅಗತ್ಯ ಕ್ರಮಕ್ಕೆಗೊಳ್ಳುತ್ತಿರುತ್ತಾರೆ. 


ಅಧಿಕಾರೇತರ ಸದಸ್ಯರುಗಳು ಕಾರಾಗೃಹಗಳಿಗೆ ಭೇಟ 
ನೀಡಿ ಬಂದಿಗಳ ಕುಂದುಕೊರತೆಗಳನ್ನು ಆಲಿಸಿ ಅಗತ್ಯ 
ಕ್ರಮ ಕೈಗೊಳ್ಳುತ್ತಿರುತ್ತಾರೆ. 


ಆಯೋಗದ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು 
ಕಾರಾಗೃಹಗಳಿಗೆ ಭೇಟಿ ನೀಡಿ. ಬಂದಿಗಳ 
ಕುಂದುಕೊರತೆಗಳನ್ನು ಆಲಿಸಿ - ಅಗತ್ಯ ಕ್ರಮ 
ಕೈಗೊಳ್ಳುತ್ತಿರುತ್ತಾರೆ. | 


. ರಾಷ್ಟ್ರೀಯ ಮತ್ತು ರಾಜ್ಯ ಮಹಿಳಾ ಆಯೋಗದ 


2 


. ಕಾರಾಗೃಹಗಳ ಮುಖ್ಯ ip / ಅಧೀಕ್ಷಕರುಗಳು 


2 ಾರಾಗೃಪನಳ ಹಿರಿಯ ಅಧಿಕಾರಿಗಳು. ಕಾರಾಗೃಹಗಳಿಗೆ 


ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳ ಕಾರಾಗೃಹಗಳಿಗೆ. 
ಭೇಟಿ ನೀಡಿ ಬಂದಿಗಳ ಕುಂದುಕೊರತೆಗಳನ್ನು ಆಲಿಸಿ 
ಅಗತ್ಯ ಕ್ರಮ ಕೈಗೊಳ್ಳುತ್ತಿರುತ್ತಾರೆ. 

ಕರ್ನಾಟಕ ಕಾರಾಗೃಹ ಮತ್ತು ಸುಧಾರಣಾ ಸೇವಾ 
ಇಲಾಖೆಯಲ್ಲಿ ನಿಯಮಿತವಾಗಿ ಈ ಕೆಳಗಿನಂತೆ 
ಕುಂದುಕೊರತೆಗಳ -ನಿವಾರಣಾ ವ್ಯವಸ್ಥೆ ಜಾರಿಯಲ್ಲಿರುತ್ತದೆ. 
ಕಾರಾಗೃಹಗಳ ಉಪಮಹಾನಿರೀಕ್ಷಕರುಗಳು ಅವರ 
ವ್ಯಾಪ್ತಿಯ ಕಾರಾಗೃಹಗಳಿಗೆ ಆಗಿಂದಾಗ್ಗೆ" ಭೇಟಿ ನೀಡಿ 
ಮ ಕುಂದುಕೊರತೆಗಳನ್ನು ಆಲಿಸಿ ಅಗತ್ಯ ಕ್ರಮ 
ಕೈಸೊಳ್ಳುತ್ತಿರುತ್ತಾರೆ. 


ಅವರ ವ್ಯಾಪ್ತಿಯ ಕಾರಾಗೃಹಗಳಿಗೆ ಆಗಿಂದಾಗ್ಗೆ ಭೇಟಿ 
ನೀಡಿ ಬಂದಿಗಳ ಕುಂದುಕೊರತೆಗಳನ್ನು ಆಲಿಸಿ ಅಗತ್ಯ 
ಕ್ರಮ ಕೈಗೊಳ್ಳುತ್ತಿರುತ್ತಾರೆ. 


ಆಗಿಂದಾಗ್ಗೆ ಭೇಟಿ ನೀಡಿ ಬಂದಿಗಳ 
ಕುಂದುಕೊರತೆಗಳನ್ನು ಆಲಿಸಿ ಅಗತ್ಯ ಕ್ರಮ 
ಕೈಗೊಳ್ಳುತ್ತಿರುತ್ತಾರೆ. 
ಮನಕಯಕನ್ನಾ ಬಂಧಿಸಲು ನತಾಷ]- ಇರಾಗೃಹೆ' ಮೆತ್ತು ಸುಧಾರಣಾ ಸೇವೆ ಇವಾಖೆಗೆ| 
ವಿಧಾನ ಮತ್ತು ಅವರ ತಪಾಸಣಾ ಅನ್ವಯಿಸುವುದಿಲ್ಲ. 
ಸಮಯದಲ್ಲಿ ಘನತೆ ಮತ್ತು ಗೌಪ್ಯತೆ. 
ಗರ್ಭಿಣಿ `ಮಹಿಳಾ ಬಂಧಿಗಳಿಗೆ ಗೌಃ ಸರ್ವೋಚ್ಚ ನ್ಯಾಯಾಲಯದ ರಿಟ್‌ ಅರ್ಜಿ 
ವಿಶೇಷ ಸೌಲಭ್ಯ ಮತ್ತು ಸಂಖ್ಯೆ:559/1994 ರ ' ನಿರ್ದೇಶಾನುಸಾರ ಕಾರಾಗೃಹ 
ಬಾಣಂತಿಯರಿಗೆ ಸೂಕ್ತ ವಸತಿ ನಿಯಮಗಳು ಮತ್ತು ಕಾರಾಗೃಹ ಕೈಪಿಡಿಗೆ ಸೂಕ್ತ ತಿದ್ದುಪಡಿ 
ವ್ಯವಸ್ಥೆ ಮಾಡಲಾಗಿದ್ದು, ಅದರನ್ನಯ ಗರ್ಭಿಣಿ ಮತ್ತು ಬಾಣಂತಿ 


ಗರ್ಭಿಣಿ ಮತ್ತು ಬಾಣಂತಿ ಮಹಿಳಾ ಬಂಧಿಗಳಿಗೆ 


ಮಹಿಳಾ ಬಂಧಿಗಳಿಗೆ ಹಾಗೂ ತಾಯಿಯೊಂದಿಗೆ ಇರುವ 
6 ವರ್ಷದೊಳಗಿನ ಮಕ್ಕಳಿಗೆ ಕೆಳಗಿನಂತೆ ವಿಶೇಷ 
ಸೌಲಭ್ಯಗಳನ್ನು ಕಲ್ಲಿಸಲಾಗಿರುತ್ತದೆ: 


ಹಾಗೂ ಮಹಿಳಾ ಬಂಧಿಗಳೊಂದಿಗಿರುವ 6 
ವರ್ಷದೊಳಗಿನ ಮಕ್ಕಳಿಗೆ ವಿಶೇಷ ' ಪೌಷ್ಟಿಕ ಆಹಾರ 
ಸೌಲಭ್ಯ, 


. ಸದರಿಯವರಿಗೆ ಅವಶ್ಯಕ ಹಾಸಿಗೆ ಹೊದಿಕೆ, ಉಡುಪು 


ಮತ್ತು ಪಾತ್ರೆಗಳ ವ್ಯವಸ್ಥೆ 


. ಸೀ ರೋಗ ತಜ್ಞರಿಂದ ಹಾಗೂ ಮಕ್ಕಳ ತಜ್ಞರಿಂದ ಸೂಕ್ಷ 
ಮಿ key Ks [> 0 


ವೈದ್ಯಕೀಯ ತಪಾಸಣೆ ಮತ್ತು ಅವಶ್ಯಕ ವೈದ್ಯೋಪಚಾರ. 


ಕ: ಮಹಿಳಾ ಬಂಧಿಗಳ ಮಕ್ಕಳಿಗೆ ಆರೈಕೆ 
ಅವಧಿಯ ನಂತರ ಪುನರ್‌ 
ಸೇರುವಿಕೆಯ ಕಾರ್ಯಕ್ರಮಗಳು; 


ಮಹಿಳಾ ಬಂಧಿಗಳ ಮಕ್ಕಳಿಗೆ ಆರೈಕೆ ಅವಧಿಯ ನಂತರ 
ಪುನರ್‌ ಸೇರುವಿಕೆಯ ಕಾರ್ಯಕ್ರಮಗಳು ಈ 
ಕೆಳಗಿನಂತಿರುತ್ತದೆ: 


. ಕರ್ನಾಟಕ ಕಾರಾಗೃಹಗಳ ಕೈಪಿಡಿ ಅನ್ನಯ 6 


ವರ್ಷದೊಳಗಿನ ಮಕ್ಕಳನ್ನು ಮಹಿಳಾ ಬಂಧಿಗಳೊಂದಿಗೆ 
ಕಾರಾಗೃಹಗಳಲ್ಲಿ ಇರಿಸಿಕೊಳ್ಳಲು ಅವಕಾಶ 
ನೀಡಲಾಗುತ್ತಿರುತ್ತದೆ. 


. ಆರು ವರ್ಷಗಳ ನಂತರ ತಾಯಿಯ ಸಹಮತಿ ಪಡೆದು, 


ಪೋಷಕರ ವಶಕ್ಕೆ ನೀಡಲಾಗುವುದು. 


. ಪೋಷಕರು - ಇಲ್ಲದಿದ್ದಾಗ ತಾಯಿಯ 


ಸಹಮಶಿಯೊಂದಿಗೆ ಅಧಿಕೃತ: ವಸತಿ ಶಾಲೆಗಳಿಗೆ 
ಸೇರಿಸಲಾಗುತ್ತಿರುತ್ತದೆ. 


ಹೆಚಿಸುವ ಬಗೆ. 
ಚ [a 


7 Tಬಂಧಿಗಳ ಮಾನಸಿಕ ಸ್ವಾಸ್ಕ್ಯ | 


ಬಂಧಿಗಳ "ಮಾನಸಿಕ ಸ್ಪಾಸ್ತ್ಯ ಹೆಚ್ಚಿಸುವ ಸಂಬಂಧ ಈ 
ಕೆಳಗಿನಂತೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ: 
ಕಾರಾಗೃಹಗಳಲ್ಲಿ ಇರುವಂತಹ ಮನೋವೈದ್ಯರುಗಳಿಂದ 
ಹಾಗೂ ಇಲ್ಲದೇ ಇರುವ ಕಡೆ ಸರ್ಕಾರಿ ಜಿಲ್ಲಾ / 
ತಾಲ್ಲೂಕು ಆಸ್ಪತ್ರೆಗಳಲ್ಲಿರುವ ಮನೋವೈದ್ಯರುಗಳಿಂದ 
ಬಂಧಿಗಳಿಗೆ ಅಗತ್ಯ ಸಮಾಲೋಚನೆ ಹಾಗೂ ಅವಶ್ಯಕ 
ಚಿಕಿತ್ಸೆಯನ್ನು ನೀಡಲಾಗುತ್ತಿರುತ್ತದೆ. 


. ಬಂದಿಗಳಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ನಿಮ್ದಾನ್ಸ್‌. 


ಬೆಂಗಳೂರು / ಡಿಮ್ದಾನ್ನ್‌ ಧಾರವಾಡ ಆಸ್ಪತ್ರೆಗಳಿಗೆ 
ಕಳುಹಿಸಿ ಮಾನಸಿಕ ಚಿಕಿತ್ಸೆಯನ್ನು 
ಒದಗಿಸಲಾಗುತ್ತಿರುತ್ತದೆ. 


. ಸರ್ಕಾರೇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ 


ಬಂದಿಗಳಿಗೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ 
ತಪಾಸಣಾ ಶಿಬಿರಗಳನ್ನು ಕಾರಾಗೃಹಗಳಲ್ಲಿ 


ಆಯೋಜಿಸಲಾಗುತ್ತಿರುತ್ತದೆ. 


ಸರ್ಕಾರೇತರ ಸಂಘಸಂಸ್ಥೆಗಳ ಸಹಯೋಗಡೊಂದಗೆ 


`'ಆಯೋಜಿಸಲಾಗುತ್ತಿರುತ್ತದೆ. 


ವಿವಿಧ ಮನಃ ಪರಿವರ್ತನಾ ಕಾರ್ಯಕ್ರಮಗಳಾದ 
ಯೋಗ, ಧ್ಯಾನ, ಆಪ್ತ ಸಮಾಲೋಚನೆ, ಕಲೆ ಮತ್ತು 
ಸಾಂಸ್ಕೃತಿಕ ' ಕಾರ್ಯಕ್ರಮಗಳನ್ನು ಕಾರಾಗೃಹಗಳಲ್ಲಿ 


ಉಚತ'' ಕಾನೂನು ನೆರವು 
ಸೇವೆಯನ್ನು ಸುಧಾರಿಸುವ ಬಗ್ಗೆ 


K ಕಾರಾಗೃಹಗಳಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ 


. ಕಾನೂನು . ಸೇವೆಗಳ  ಪಾಧಿಕಾರದ ವತಿಯಿಂದ 


. ಬಂಧಿಗಳಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ 


ಕಾರಾಗೃಹಗಳಲ್ಲಿ ಉಚಿತ ಕಾನೂನು ನೆರವು ಸೇವೆಗಳನ್ನು 
ಈ ಕೆಳಕಂಡಂತೆ ಒದಗಿಸಲಾಗುತ್ತಿರುತ್ತದೆ: 


ರವರ ವತಿಯಿಂದ “ಕಾನೂನು ನೆರವು ಕೇಂದ್ರ”ಗಳನ್ನು 
ಸ್ಥಾಪಿಸಲಾಗಿರುತ್ತದೆ. 


ನೇಮಿಸಲ್ಪಟ್ಟ ವಕೀಲರುಗಳು ಕಾರಾಗೃಹಗಳಿಗೆ 
ನಿಯಮಿತವಾಗಿ ಭೇಟಿ ನೀಡಿ, ಬಂಧಿಗಳಿಗೆ ಉಚಿತ 
ಕಾನೂನು ನೆರವನ್ನು ನೀಡುತ್ತಿರುತ್ತಾರೆ. 


ವತಿಯಿಂದ : ಅವಶ್ಯಕ ಕಾನೂನು ನೆರವು. ಮತ್ತು 
ಅರಿವನ್ನು ಸಹಾ ನೀಡಲಾಗುತ್ತಿರುತ್ತದೆ. 


ol 


ಕಾರಾಗೃಹಗಳಲ್ಲಿ ಉತ್ತಮ 
ನೈರ್ಮಲ್ಯತೆ, ಆರೋಗ್ಯ ಮತ್ತು ಸ್ಪಚ್ಛತೆ 
ಬಗ್ಗೆ 


. ಬಂದಿಗಳಿಗೆ 'ಹೆಚ್ಚನ ಚಿಕಿತ್ಸೆ ಅವಶ್ಯಕವಿದ್ದಲ್ಲಿ ಹೊರ 


. ಗೌ॥| ಸರ್ವೋಚ್ಛ ನ್ಯಾಯಾಲಯದ ಆದೇಶಾನುಸಾರ, 


ಕಾರಾಗೃಹಗಳಲ್ಲಿ ಉತ್ತಮ ನೈರ್ಮಲ್ಯತೆ, ಆರೋಗ್ಯ ಮತ್ತು] 
ಸ್ವಚ್ಛತೆಯನ್ನು ಈ ಕೆಳಗಿನಂತೆ ನಿರ್ವಹಿಸಲಾಗುತ್ತಿರುತ್ತದೆ: 


. ಕಾರಾಗೃಹಗಳಲ್ಲಿ ದಿನನಿತ್ಯ ಸ್ವಚ್ಛತೆ ಮತ್ತು ನೈರ್ಮಲ್ಯತೆಗೆ 


ಅಧ್ಯತೆ ನೀಡಲಾಗುತ್ತಿರುತ್ತದೆ. 


. ಕಾರಾಗೃಹಗಳಲ್ಲಿ ಬಂದಿಗಳಿಗೆ ಅವಶ್ಯಕ ವೈದ್ಯಕೀಯ 


ಸೌಲಭ್ಯಗಳನ್ನು ಮತ್ತು ಚಿಕಿತ್ಸೆಯನ್ನು 
ಒದಗಿಸಲಾಗುತ್ತಿರುತ್ತದೆ. 


ಹಾಗೂ ಉನ್ನತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು 
ಒದಗಿಸಲಾಗುತ್ತಿರುತ್ತದೆ. 


ಕೇಂದ್ರ / ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸೇವಾ ಇಲಾಖೆ ಮತ್ತು ಕೇಂದ್ರ ಗೃಹ ಮಂತ್ರಾಲಯದ / 
ರಾಜ್ಯ ಸರ್ಕಾರದ ಮಾರ್ಗಸೂಚಿಗಳನ್ವಯ 
ಕಾರಾಗೃಹಗಳಲ್ಲಿ ಕೋವಿಡ್‌-19 ಸಾಂಕ್ರಾಮಿಕ ಸೋಂಕು 
ಹರಡದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿರುತ್ತದೆ. 


10. Tಬಂಧಿಗಳ ಶಿಕ್ಷಣ. ಕೌಶಲ್ಯ ಮತ್ತು 


ಮತದಾನದ ಹಕ್ಕು 


ಬಂಧಿಗಳ ಶಿಕ್ಷಣ, ಕೌಶಲ್ಯ ಮತ್ತು ಮತದಾನದ ಹಕ್ಕುಗಳ 
ಕುರಿತು ವಿವರ ಕೆಳಕಂಡಂತಿರುತ್ತದೆ: 
ಬಂಧಿಗಳಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವ 
ವಿದ್ಯಾನಿಲಯ ಮತ್ತು ಇಂದಿರಾಗಾಂಧಿ ಮುಕ್ತ ವಿಶ್ವ 
ವಿದ್ಯಾನಿಲಯಗಳ ವತಿಯಿಂದ ಉನ್ನತ ಶಿಕ್ಷಣ 
ಪಡೆಯಲು ಅವಕಾಶವನ್ನು ಕಲ್ಲಿಸಲಾಗಿರುತ್ತದೆ.' 
ಬಂಧಿಗಳ ಕೌಶಲ್ಯಾಭಿವೃದ್ಧಿ ಹೆಚ್ಚಿಸಲು ವಿವಿಧ ಕೌಶಲ್ಯ 


" ತರಬೇತಿ ಕಾರ್ಯಕ್ರಮಗಳನ್ನು 


ಹಮ್ಮಿಕೊಳ್ಳಲಾಗುತ್ತಿರು್ತದೆ. 
“The Representation of The People Act, 


1951” ರ ಅನ್ನಯ ಬಂಧಿಗಳಿಗೆ ಮತದಾನದ ಹಕ್ಕು 
ಇರುವುದಿಲ್ಲ. 


1. 


1ನಜಾರಣಾ ``ಬಂಧಿಗಳ' `ತ್ಲರಿತ Tr 
ಬಿಡುಗಡೆ ಇತ್ಯಾಧಿ 


ಕಾರಾಗೃಹಗಳಲ್ಲಿ ವಿಚಾರಣಾ ಬಂಧಿಗಳ ತ್ವರಿತ ನಡತ 
ಕ್ರಮಗಳ ವಿವರ: 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ 
ಅಧ್ಯಕ್ಷತೆಯಲ್ಲಿ “ಎಚಾರಣಾ ಬಂದಿಗಳ ಪರಿಶೀಲನಾ 
ಸಮಿತಿ'ಯು. . ವಿಚಾರಣಾ ಬಂದಿಗಳ ಬಿಡುಗಡೆ 
ಮಾಡುವ ಕುರಿತು ನಿಯಮಿತವಾಗಿ ಕ್ರಮ 


' ಕೈಗೊಳ್ಳಲಾಗುತ್ತಿದೆ. 
. ಗ ಕರ್ನಾಟಕ ಉಚ್ಛ ನ್ಯಾಯಾಲಯದ ರಿಟ್‌ ಅರ್ಜಿ 


ಸಂಖ್ಯೆ: 6690/2020 ಆದೇಶದನ್ವಯ ವಿಚಾರಣಾ 
ಬಂಧಿಗಳಿಗೆ "ಇ-ಫೈಲಿಂಗ್‌ ಮೂಲಕ ಜಾಮೀನು 
ಪಡೆಯಲು ಅವಕಾಶವನ್ನು ಕಲ್ಲಿಸಲಾಗಿರುತ್ತದೆ. 
ವಿಚಾರಣಾ ಬಂಧಿಗಳ ಮೊಕದ್ದಮೆಗಳನ್ನು ತ್ವರಿತವಾಗಿ 
ವಿಲೇವಾರಿ ಮಾಡಲು "ವಿಡಿಯೋ ಕಾನ್ನಿರೆನ್ನಿಂಗ್‌' 
ಮುಖಾಂತರ ನ್ಯಾಯಾಲಯಗಳಿಗೆ ಬಂದಿಗಳನ್ನು 
ವಿಚಾರಣೆಗೆ ಹಾಜರುಪಡಿಸಲಾಗುತ್ತಿರುತ್ತದೆ. 

ಗೌ। ಸರ್ವೋಚ್ಛ ನ್ಯಾಯಾಲಯದ ರಿಟ್‌ ಅರ್ಜಿ. ಸಂಖ್ಯೆ: 
01/2020 ರಲ್ಲಿನ ನಿರ್ದೇಶನದನುಸಾರ, ಗೌ। ಕರ್ನಾಟಕ: 
ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ 
ಅಧ್ಯಕ್ಷರು, ರ್ನಾಟಕ ರಾಜ್ಯ ಕಾನೂನು ಸೇವೆಗಳ 


7 ಫ್ರಾಧನಾರ `ಕವರ ಇದತೆಯಲ್ಲಿ ಜ್ಯ ಮಬ್ಬದ 


"ಉನ್ನತ ಸಮಿತಿಯನ್ನು (ಗ Power 
Committee)” _ ರಚಿಸಲಾಗಿದ್ದು,  ಬಂಧಿಗಳನ್ನು 
ಜಾಮೀನಿನ ಮೇಲೆ ಬಿಡುಗಡೆ ಮಾಡುವ ಸಂಬಂಧ 
ಮೇಲ್ವಿಚಾರಣೆಯನ್ನು ನಡೆಸಲಾಗುತ್ತಿರುತ್ತದೆ. 


BO EE 
(ಎಸ್‌. ಸುರೇಶ್‌ ಬಾಬು) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಸೆರಮನೆ ಮತ್ತು ಸಿನಿಮಾ) 


